Problems on Trains - 01 : May 16 


Special class 


ae 


Ishwargiri Swamy + May 16, 2024 


Problems on Trains 


mens...” 


oa 


N 
Nm 
wo 
ಐ 
N 
© 
ಎ 
೦ 
© 
œ 
Q 
E 
ಭ್ರ 
8 
St 
= 
4 
| 
$ 
B 


oe 


Download 
App in PlayStore | 


ವೇಗ x ಸಮಯ 


“des 


ದನ್‌ 


e N, 
r 


ರೈಲು ಯಾವುದೇ ವಸ್ತುವನ್ನು ದಾಟಿದರೆ ದಾಟುವ ಸಮಯವು ಆ ವಸ್ತುವಿನ ಮೇಲೆ ‘ 
ನಿರ್ಧಾರಿತವಾಗುತ್ತದೆ. 


ವಸ್ತುವಿನ ಉದ್ದ ಮತ್ತು ವೇಗ ಇಲ್ಲಿ ಪ್ರಮುಖವಾಗಿರುತ್ತದೆ 


> No Length (ಉದ್ದವಿಲ್ಲ) No Speed (Send) x Nd Lam, Ho ST al 
Ex:- ಕಂಬ, ಮರ Eu Sy 

> Has Length (ಉದ್ದವಿದ್ದು) No Speed (ವೇಗವಿಲ್ಲ) 
Ex:- ಪ್ಲಾಟ್‌ ಫಾರಂ, ಸೇತುವೆ, ಸುರಂಗ 

> Has Length (ಉದ್ದವಿದ್ದು) Has Speed (ವೇಗವಿರುತ್ತದೆ) 
Ex:- ಮತ್ತೊಂದು ರೈಲು 


e 


1) No Length (ಉದ್ದವಿಲ್ಲ), No Speed (ವೇಗವಿಲ್ಲ) 


ರೈಲು ಕ್ರಮಿಸುವ ದೂರ ರೈಲಿನ ಉದ್ದ + 0 
ವೇಗ = ಕೇವಲ ರೈಲಿನ ವೇಗ 


ape eel IshwarGiri | © 8660070677 


2) Has Length (ಉದ್ದವಿದ್ದು), No Speed (ವೇಗವಿಲ್ಲ) 


ರೈಲು ಕ್ರಮಿಸುವ God = ಪ್ಲಾಟ್‌ ಫಾರಂ ಉದ್ದ + ರೈಲಿನ ಉದ್ದ 
ವೇಗ = ಕೇವಲ ರೈಲಿನ ವೇಗ 


ಸಾರ ||| IshwarGiri | © 8660070677 


ಸಹ ಸಂಬಂಧಿತ ವೇಗ (Relative Speed ) 


u den = S1 + S2 


Wepre | IshwarGiri | ಐ 8660070677 


3) Has Length (ಉದ್ದವಿದ್ದು), Has Speed (ವೇಗವಿದೆ) 


a) ವಿರುದ್ಧ ದಿಕ್ಕಿನಲ್ಲಿ ದಾಟುವುದು... 
1.1 | 
52 À 


ರೈಲು ಕ್ರಮಿಸುವ ದೂರ = Li + ಓ2 
ರೈಲು ದಾಟುವ ವೇಗ = S1 + 52 


ಖಾಜ [LE IshwarGiri | © 8660070677 


3 ) Has Length (ಉದ್ದವಿದ್ದು), Has Speed (ವೇಗವಿದೆ) 


L1 
S1 — —— ol 


ರೈಲು ಕ್ರಮಿಸುವ ದೂರ = 11+12 
ರೈಲು ದಾಟುವ ವೇಗ = 61 - 62 


ಒಬ | ಈ IshwarGiri | ಐ 8660070677 


ರೈಲು ವ್ಯಕ್ತಿ, ಕಂಬ ಅಥವಾ ಮರವನ್ನು ದಾಟುವುದು 


Pa,  (_ IshwarGiri | © 8660070677 


App eee IshwarGiri | © 8660070677 


ape IshwarGiri | © 8660070677 


Pe || IshwarGiri | ಐ 8660070677 


Knap mp3 
ಎ — 2 
MN sy 16 
5 — IS 
1 — 20 


jp = Y 
jos — 90 
120 — 39 


ರೈಲು ವ್ಯಕ್ತಿ, ಕಂಬ ಅಥವಾ ಮರವನ್ನು ದಾಟುವುದು 


e 


= = PE 
=m == 


| = ರೈಲಿನ ಉದ್ದ + 0 


ವೇಗ = ಕೇವಲ ರೈಲಿನ 
ವೇಗ 


Per | IshwarGiri | ಅ 8660070677 


Q. A train running at a speed of 36kmph crosses a tree 
in 22 seconds. Find the length of the train. 

36kmph ವೇಗದಲ್ಲಿ ಚಲಿಸುವ ರೈಲು 22 ಸೆಕೆಂಡುಗಳಲ್ಲಿ ಮರವನ್ನು 
ದಾಟುತ್ತದೆ. ರೈಲಿನ” ಉದ್ದವನ್ನು ಹುಡುಕಿ. 


a)180m  b)220m  c)250m  d)200m 


Pe NL IshwarGiri | © 8660070677 


Q. 36kmph ವೇಗದಲ್ಲಿ ಚಲಿಸುವ ರೈಲು 22 ಸೆಕೆಂಡುಗಳಲ್ಲಿ ಮರವನ್ನು ದಾಟುತ್ತದೆ. ರೈಲಿನ 
ಉದ್ದವನ್ನು ಹುಡುಕಿ. 
a)180m b)220m c)250m d)200m 


L 
pers y 2೩ - Agm 


ಎ RE a IshwarGiri | © 8660070677 


App in PlayStore 


Q. A train running at a speed of 54kmph crosses a pole 


in 18 seconds. Find the length of the train. 
54kmph ವೇಗದಲ್ಲಿ ಚಲಿಸುವ ರೈಲು 18 ಸೆಕೆಂಡುಗಳಲ್ಲಿ ಕಂಬವನ್ನು 
ದಾಟುತ್ತದೆ. ರೈಲಿನ” ಉದ್ದವನ್ನು ಹುಡುಕಿ. 


a)250m  b)270m  c)280m  d)300m 


ape nine IshwarGiri | ಐ 8660070677 


Q. 54kmph ವೇಗದಲ್ಲಿ ಚಲಿಸುವ ರೈಲು 18 ಸೆಕೆಂಡುಗಳಲ್ಲಿ ಕಂಬವನ್ನು ದಾಟುತ್ತದೆ. ರೈಲಿನ 
ಉದ್ದವನ್ನು ಹುಡುಕಿ. 
a)250m b)270m c)280m d)300m 


EUX 5 XM - gy" 
wa 


Do a IshwarGiri | © 8660070677 


App in PlayStore 


ರೈಲು ಕ್ರಮಿಸುವ ದೂರ = ಸೇತುವೆಯ ಉದ್ದ* ರೈಲಿನ ಉದ್ದ 
ವೇಗ = ಕೇವಲ ರೈಲಿನ ವೇಗ 


Q. Find the length of the bridge if the 310m long train 


runs at 54kmph and cross the bridge in 30 seconds. 
310 ಮೀಟರ್‌ ಉದ್ದದ ರೈಲು 54 ಕಿ.ಮೀ ವೇಗದಲ್ಲಿ ಚಲಿಸುತ್ತಿದ್ದರೆ 


ಮತ್ತು 30 ಸೆಕೆಂಡುಗಳಲ್ಲಿ” ಸೇತುವೆಯನ್ನು ದಾಟಿದರೆ ಸೇತುವೆಯ 
ಉದ್ದವನ್ನು ಕಂಡುಹಿಡಿಯಿರಿ. 


a)150m_ b)200m c)450m d)140m 


Pa || IshwarGiri | © 8660070677 


Q. 310 ಮೀಟರ್‌ ಉದ್ದದ ರೈಲು 54 ಕಿ.ಮೀ ವೇಗದಲ್ಲಿ ಚಲಿಸುತ್ತಿದ್ದರೆ ಮತ್ತು 30 ಸೆಕೆಂಡುಗಳಲ್ಲಿ 
ಸೇತುವೆಯನ್ನು 'ದಾಟಿದರೆ Std ab ಉದ್ದವನ್ನು ಕಂಡುಹಿಡಿಯಿರಿ. 


a)150m b)200m ©)450m ¿40m 


3 
DHX 5 380 2 sim 
ye -3 lom 


| on 


| IshwarGiri | © 8660070677 


App in PlayStore 


Q. If a train 250 m long is moving at a speed of 90 km 
and crosses the sea shore in 24 seconds, find the length 
of the sea shore crossed by the train. 

250 ಮೀಟರ್‌ ಉದ್ದದ ರೈಲು 90 ಕಿ.ಮೀ ವೇಗದಲ್ಲಿ ಚಲಿಸುತ್ತಿದ್ದರೆ 
ಮತ್ತು24 ಸೆಕೆಂಡುಗಳಲ್ಲಿ ಸಮುದ್ರದ ದಂಡೆಯನ್ನು ದಾಟಿದರೆ ರೈಲು 
ದಾಟಿದ ಸಮುದ್ರದ ದಂಡೆಯ ಉದ್ದವನ್ನು ಕಂಡುಹಿಡಿಯಿರಿ. 


a)350m b)400m c)280m d)320m 


Pre | _ IshwarGiri | © 8660070677 


Q. 250 ಮೀಟರ್‌ ಉದ್ದದ ರೈಲು 90 ಕಿ.ಮೀ ವೇಗದಲ್ಲಿ ಚಲಿಸುತ್ತಿದ್ದರೆ ಮತ್ತು24 ಸೆಕೆಂಡುಗಳಲ್ಲಿ 
ಸಮುದ್ರದ ದಂಡೆಯನ್ನು ದಾಜಿದರೆ ರೈಲು ದಾಟಿದ ಸಮುದ್ರ ದ ದಂಡೆಯ ಉದ್ದವನ್ನು ಕಂಡುಹಿಡಿಯಿರಿ. 


೫350 b)400m c)280m d)320m 


3 
IO X5 ( Qu = Goom 
ya - wn 


net 
aa 


Download 


App in Posters) (ಡಿ IshwarGiri | © 8660070677 


ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ದಾಟುವುದು 


(13 IGacademy Download o IshwarGiri | © 8660070677 


pp in PlayStore 


A IGacademy ಎ +. = i | © 8660070677 


IshwarGiri | © 8660070677 
load 
(FS IGacademy , Download | ER shwardini | 


(TÀ IGacademy Fi en “ಕಹಾ nn | © 8660070677 


ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ದಾಟುವುದು 
1 


ದೂರ = ಎರಡು ರೈಲಿನ ಉದ್ದ ಕ್‌ 
ವೇಗ = S1 +82 = 


(TS IGacademy , Download | Epa ShwarGiri | © 8660070677 


ಪಾಠಶಾಲೆ 


pp in PlayStore 


Q. Two trains Belagavi super fast & Vande Bharat Express of 
same length running in opposite direction with the speed of 
40kmph and 50kmph respectively cross each other in 20 
seconds. Find the length of each train. 

ಬೆಳಗಾವಿ ಸೂಪರ್‌ ಫಾಸ್ಟ್‌ & ವಂದೇ ಭಾರತ ಎಕ್ಸೆ ಸ್‌ ಒಂದೇ ಉದ್ದದ ಎರಡು 
ರೈಲುಗಳು ಕ್ರಮವಾಗಿ 40 ಕಿ.ಮೀ ಮತ್ತು 50 ಕಿ. ಮೀ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ 
ಚರಿಸುತ್ತಿದ್ದು 3 20 ಸೆಕೆಂಡುಗಳಲ್ಲಿ ಒಂದನ್ನೊ ೦ದು ದಾಟುತ್ತವೆ. ಪ್ರತಿ ರೈಲಿನ” 
ಉದ್ದವನ್ನು ಕಂಡುಹಿಡಿಯಿರಿ. 

a)300m b)250m c)180m d)500m 


ಜಸ a IshwarGiri | © 8660070677 


App in PlayStore 


Q. ಬೆಳಗಾವಿ ಸೂಪರ್‌ ಫಾಸ್ಟ್‌ & ವಂದೇ ಭಾರತ ಎಕ್ಕೆ ಸ್‌ ಒಂದೇ ಉದ್ದದ ಎರಡು ರೈಲುಗಳು 
ಕ್ರಮವಾಗಿ 40 ಕಿ.ಮೀ ಮತ್ತು 50 ಕಿ.ಮೀ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲೆಸುತ್ತಿದ್ದು 20 ಸಕೆಂಡುಗಳಲ್ಲಿ 
ಒಂದನ್ನೊ ೦ದು ದಾಟುತ್ತವೆ. ಪ್ರತಿ ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ. 

2)300m 050m c)180m d)500m 


(0 te (a 
Ve PACKEN e Se 


ಹರಾ IshwarGiri | © 8660070677 


App in PlayStore 


Q. Two trains Belagavi super fast & Vande Bharat Express of 
same length running in opposite direction with the speed of 
54kmph and 90kmph respectively cross each other in 16 
seconds. Find the length of each train. 

ಬೆಳಗಾವಿ ಸೂಪರ್‌ ಫಾಸ್ಟ್‌ & ವಂದೇ ಭಾರತ ಎಕ್ಸೆ ಸ್‌ ಒಂದೇ ಉದ್ದದ ಎರಡು 
ರೈಲುಗಳು ಕ್ರಮವಾಗಿ 54 ಕಿ.ಮೀ ಮತ್ತು 90 ಕಿ. ಮೀ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ 
ಚರಿಸುತ್ತಿದ್ದು | 16 ಸೆಕೆಂಡುಗಳಲ್ಲಿ ಒಂದನ್ನೊ ೦ದು ದಾಟುತ್ತವೆ. ಪ್ರತಿ ರೈಲಿನ” 
ಉದ್ದವನ್ನು "ಕಂಡುಹಿಡಿಯಿರಿ. 

a)350m b)300m c)280m d)320m 


ಎ ಇ IshwarGiri | © 8660070677 


App in PlayStore 


Q. ಬೆಳಗಾವಿ ಸೂಪರ್‌ ಫಾಸ್ಟ್‌ & ವಂದೇ ಭಾರತ ಎಕ್ಸೆ ಸ್‌ ಒಂದೇ ಉದ್ದದ ಎರಡು ರೈಲುಗಳು 
ಕ್ರಮವಾಗಿ 54 ಕಿ.ಮೀ ಮತ್ತು 90 ಕಿ.ಮೀ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲೆಸುತ್ತಿದ್ದು 16 ಸಕೆಂಡುಗಳಲ್ಲಿ 
ಒಂದನ್ನೊ ೦ದು ದಾಟುತ್ತವೆ. ಪ್ರತಿ ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ. 

೫3508. b)300m 2808 A 


54 +40 = luu 


$ 
IMATE NIG 
ME 


\ 
N 
= 
o 


೫ ಜಂ IshwarGiri | © 8660070677 


Q. Two trains A and B running in opposite direction with the 
speed of 30 kmph and 42kmph respectively cross each other in 
30seconds. Length of train A is 320m. Find the length of B train. 
A ಮತ್ತು B ಎರಡು ರೈಲುಗಳು ಕ್ರಮವಾಗಿ 30 ಕಿ.ಮೀ ಮತ್ತು 42 ಕಿ.ಮೀ ವೇಗದಲ್ಲಿ 
ವಿರುದ್ಧ Be, ನಲ್ಲಿ ಚಲಿಸುತ್ತಿದ್ದು 30 ಸೆಕೆಂಡುಗಳಲ್ಲಿ ಒಂದನ್ನೊ! ೦ದು ದಾಟುತ್ತವೆ. A 
ರೈಲಿನ ಉದ್ದ 320m. B 3,08 ಉದ್ದವನ್ನು ಕಂಡುಹಿಡಿಯಿರಿ. 


a)280m b) 300m o) 250m d)340m 


peed. IshwarGiri | © 8660070677 


App in PlayStore 


Q. A ಮತ್ತು B ಎರಡು ರೈಲುಗಳು ಕ್ರಮವಾಗಿ 30 ಕಿ.ಮೀ ಮತ್ತು 42 ಕಿ.ಮೀ ವೇಗದಲ್ಲಿ ವಿರುದ್ಧ 
ದಿಕ್ಕಿನಲ್ಲಿ ಚಲಿಸುತ್ತಿದ್ದು 30 ಸೆಕೆಂಡುಗಳಲ್ಲಿ ಒಂದನ್ನೊಂದು ದಾಟುತ್ತವೆ. A ರೈಲಿನ ಉದ್ದ 320m. B 
ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ. 


22280 b) 300m c) 250m d)340m 
804424 42 
4 
pass x 30 = 6000 
M ಈ ತ 
LyM 


Download 


appin ಟೂ e IshwarGiri | © 8660070677 


Q. Two trains Y and Z running in opposite direction with the 
speed of 36kmph and 72kmph respectively cross each other in 25 
seconds. Length of train Y is 250m. Find the length of Z train. 

Y ಮತ್ತು Z ಎರಡು ರೈಲುಗಳು ಕ್ರಮವಾಗಿ 36 ಕಿ.ಮೀ ಮತ್ತು 72ಕಿ.ಮೀ ವೇಗದಲ್ಲಿ 
ವಿರುದ್ಧ De, ನಲ್ಲಿ ಚಲಿಸುತ್ತಿದ್ದು 25 ಸೆಕೆಂಡುಗಳಲ್ಲಿ ಒಂದನ್ನೊ! ೦ದು ದಾಟುತ್ತವೆ. Y 
ರೈಲಿನ ಉದ್ದ 250m. Z 3,08 ಉದ್ದವನ್ನು ಕಂಡುಹಿಡಿಯಿರಿ. 


a)550m b) 600m o) 450m d)500m 


ಜಲ a IshwarGiri | © 8660070677 


App in PlayStore 


Q. Y ಮತ್ತು Z ಎರಡು ರೈ ಲುಗಳು ಕ್ರಮವಾಗಿ 36 ಕಿ.ಮೀ ಮತ್ತು 72ಕಿ.ಮೀ ವೇಗದಲ್ಲಿ ವಿರುದ್ಧ 
88, ನಲ್ಲಿ ಚಲಿಸುತ್ತಿದ್ದು 25 "ಕಂಡುಗಳಲ್ಲಿ ಒಂದನ್ನೊ om ದಾಟುತ್ತವೆ. Y ರೈಲಿನ ಉದ್ದ 250m. Z 
ರೈಲಿನ "ಉದ್ದವನ್ನು ಕಂಡುಹಿಡಿಯಿರಿ. 

a)550m b) 600m c) 450m d)500m 


ಎ a IshwarGiri | © 8660070677 


App in PlayStore 


ಪರಸ್ಪ ರ ಒಂದೇ ದಿಕ್ಕಿನಲ್ಲಿ ದಾಟುವುದು 


(TÀ IGacademy Pe... ಇ ಶಾ ShwarGii | © 8660070677 


Pe <<, | IshwarGiri | © 8660070677 


apie IshwarGiri | © 8660070677 


EN Download IshwarGiri | @ 
IGacademy App in PlayStore ಇಹ ಪಾಠಶಾಲೆ | © 8660070677 


ಪರಸ್ಪರ ಒಂದೇ ದಿಕ್ಕಿನಲ್ಲಿ ದಾಟುವುದು 


ar 


ವೇಗ = S1 - S2 
ದೂರ = ಎರಡು ರೈಲಿನ ಉದ್ದ 


1 IGacademy , Download | Ea ShwarGiri | ಐ 8660070677 


pp in PlayStore ಪಾಠಶಾಲೆ 


Q. Two trains of equal length are running on parallel lines in 
the same direction at 90 km/hr and 36 km/hr. The faster train 


passes the slower train in 40 seconds. The length of each train is: 
ಸಮಾನ ಉದ್ದದ ಎರಡು ರೈಲುಗಳು ಸಮಾನಾಂತರ ಹಳಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ 


ಗಂಟೆಗೆ 90 ಕಿಮೀ ಮತ್ತು ಗಂಟೆಗೆ 36 ಕಿಮೀ ವೇಗದಲ್ಲಿ ಚಲಿಸುತ್ತಿವೆ. Po.” 
ರೈಲು 40 ಸೆಕೆಂಡುಗಳಲ್ಲಿ ನಿಧಾನಗತಿಯ ರೈಲನ್ನು ಹಾದುಹೋಗುತ್ತದೆ. ಪ್ರತಿ 
ರೈಲಿನ ಉದ್ದ 

a) 240 m b) 300m c) 280m d) 320m 


Pepa L IshwarGiri | ಐ 8660070677 


Q. ಸಮಾನ ಉದ್ದದ ಎರಡು ರೈಲುಗಳು ಸಮಾನಾಂತರ ಹಳಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ ಗಂಟೆಗೆ 90 
ಕಿಮೀ ಮತ್ತು ಗಂಟೆಗೆ 36 ಕಿಮೀ ವೇಗದಲ್ಲಿ ಚಲಿಸುತ್ತಿವೆ. ವೇಗವಾದ ರೈಲು 40 ಸೆಕೆಂಡುಗಳಲ್ಲಿ 
ನಿಧಾನಗತಿಯ ರೈಲನ್ನು ಹಾದುಹೋಗುತ್ತದೆ. ಪ್ರತಿ ರೈಲಿನ ಉದ್ದ: 

a) 240 m ೫130081 ©) 280m 6) 320m 


ಹ a IshwarGiri | ಐ 8660070677 


App in PlayStore 


Q. Two trains of equal length are running on parallel lines in 
the same direction at 110 km/hr and 50 km/hr. The faster train 


passes the slower train in 18 seconds. The length of each train is: 
ಸಮಾನ ಉದ್ದದ ಎರಡು ರೈಲುಗಳು ಸಮಾನಾಂತರ ಹಳಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ 


ಗಂಟೆಗೆ 110 ಕಿಮೀ ಮತ್ತು ಗಂಟೆಗೆ 50 ಕಿಮೀ ವೇಗದಲ್ಲಿ ಚಲಿಸುತ್ತಿವೆ. dro 
ರೈಲು 18 ಸೆಕೆಂಡುಗಳಲ್ಲಿ ನಿಧಾನಗತಿಯ ರೈಲನ್ನು ಹಾದುಹೋಗುತ್ತದೆ. ಪ್ರತಿ 
ರೈಲಿನ ಉದ್ದ 

a) 120 m b) 240m c) 150m d) 180m 


Pe | IshwarGiri | ಐ 8660070677 


Q. ಸಮಾನ ಉದ್ದದ ಎರಡು ರೈಲುಗಳು ಸಮಾನಾಂತರ ಹಳಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ ಗಂಟೆಗೆ 110 
ಕಿಮೀ ಮತ್ತು ಗಂಟೆಗೆ 50 ಕಿಮಿವೇಗದಲ್ಲಿ ಚಲಿಸುತ್ತಿವೆ. ವೇಗವಾದ ರೈಲು 18 ಸೆಕೆಂಡುಗಳಲ್ಲಿ 
ನಿಧಾನಗತೆಯ ರೈಲನ್ನು ಹಾದುಹೋಗುತ್ತದೆ. ಪ್ರತಿ ರೈಲಿನ ಉದ್ದ: 


a) 120 m b) 240m „50m d) 180m 


0-02 601 xM ಎ್ರ 800 
we >) 


ಎ a IshwarGiri | © 8660070677 


App in PlayStore 


Q. A train running at speed of 60 miles per hour is ahead of a 
train traveling at 100 miles per hour. If the faster train takes 48 
minutes to catch the slow-moving train, how far are the trains 


from each other? 

ಗಂಟೆಗೆ 60 ಮೈ ಲಿ ವೇಗದಲ್ಲಿ ಓಡುತ್ತಿರುವ ರೈಲೊಂದು ಗಂಟೆಗೆ 100 ಮೈಲಿ 
ವೇಗದಲ್ಲಿ ಓಡು ರುವ ರೈಲೆಗಿಂತ ಮುಂದೆ ಇದೆ. ಇವುಗಳಲ್ಲಿ ವೇಗವಾಗಿ 
ಓಡುತ್ತಿರುವ ರೈ on ನಿಧಾನವಾಗಿ ಓಡುತ್ತಿರುವ ರೈ ಲನ್ನು ಹಿಡಿಯಲು / 
ಸಮೀಪಿಸಲು 48 ನಿಮಿಷಗಳು arias ಅವೆರಡೂ ರೈಲುಗಳು 
ಪರಸ್ಪರ ಎಷ್ಟು ದೂರದಲ್ಲಿದೆ? 


೫24. miles b) 40miles  c)32miles d)80 miles 


ಖಂ ಟಟ IshwarGiri | © 8660070677 


Q. ಗಂಟೆಗೆ 60 ಮೈಲಿ ವೇಗದಲ್ಲಿ ಓಡುತ್ತಿರುವ ರೈಲೊಂದು ಗಂಟೆಗೆ 100 ಮೈಲಿ ವೇಗದಲ್ಲಿ 
ಓಡುತ್ತಿರುವ ರೈಲಿಗಿಂತ ಮುಂದೆ ಇದೆ . ಇವುಗಳಲ್ಲಿ ವೇಗವಾಗಿ ಓಡುತ್ತಿರುವ ರೈಲಿಗೆ ನಿಧಾನವಾಗಿ 
ಓಡುತ್ತೆರುವ d, ಲನ್ನು ಹಿಡಿಯಲು / ಸಮೀಪಿಸಲು 48 ನಿಮಿಷಗಳು ಬೇಕಾಗುವುದಾದರೆ., ಅವೆರಡೂ 
ರೈಲುಗಳು 308, ರ. ಎಷ್ಟುದೂರದಲ್ಲಿದೆ? 


a)24 miles b) 40miles 32miles d)80 miles 
loo - Go X Yomph 


ಶಾ 
Var — 42 


ತಾಕಾ 
= 


Pen, | (__ IshwarGiri | © 8660070677 


Q. A train running at speed of 50 miles per hour is ahead of a 
train traveling at 130 miles per hour. If the faster train takes 75 
minutes to catch the slow-moving train, how far are the trains 


from each other? 

ಗಂಟೆಗೆ 50ಮೈ ಲಿ ವೇಗದಲ್ಲಿ ಓಡುತ್ತಿರುವ ರೈಲೊಂದು ಗಂಟೆಗೆ 130 ಮೈ ಲಿ 
ವೇಗದಲ್ಲಿ ಓಡುತ್ತಿರುವ ರೈಲೆಗಿಂತ ಮುಂದೆ ಇದೆ. ಇವುಗಳಲ್ಲಿ ವೇಗವಾಗೆ 
ಓಡುತ್ತಿರುವ ರೈ on ನಿಧಾನವಾಗಿ ಓಡುತ್ತಿರುವ ರೈ ಲನ್ನು ಹಿಡಿಯಲು / 
ಸಮೀಪಿಸಲು 35 ನಿಮಿಷಗಳು ೀಕಾಗುಪುದಾದರ , ಅವೆರಡೂ ರೈಲುಗಳು 
ಪರಸ್ಪರ ಎಷ್ಟು ದೂರದಲ್ಲಿದೆ? 


a) 100 willis b) 80miles €) 110miles d) 120miles 


Appi IshwarGiri | ಐ 8660070677 


Q. ಗಂಟೆಗೆ 50ಮೈಲಿ ವೇಗದಲ್ಲಿ ಓಡುತ್ತಿರುವ ರೈಲೊಂದು ಗಂಟೆಗೆ 130 ಮೈಲಿ ವೇಗದಲ್ಲಿ 
ಓಡುತ್ತಿರುವ ರೈಲಿಗಿಂತ ಮುಂಡೆ ad. ಇವುಗಳಲ್ಲಿ ವೇಗವಾಗಿ ಓಡುತ್ತಿರುವ 6, ಲಿಗೆ ನಿಧಾನವಾಗಿ 
ಓಡುತ್ತೆರುವ ರೆ ಲನ್ನು ಹಿಡಿಯಲು / ಸಮೀಪಿಸಲು 75 ನಿಮಿಷಗಳು ನಟ ಇಡು ಅವೆರಡೂ 
ರೈಲುಗಳು ಪರಸರ 'ಎಷ್ಟುದೂರದಲ್ಲಿದೆ? 


13100 miles b) 80miles €) 110miles d) 120miles 
190-510: Pah A . 
awe pa 
4 
pee 4% 


ge NN IshwarGiri | © 8660070677 


App in PlayStore 


ಚಲಿಸುತ್ತಿರುವ ವ್ಯಕ್ತಿಯನ್ನು ವಿರುದ್ಧ ದಿಕ್ಕಿನಲ್ಲಿ ದಾಟುವುದು 


ಚಲಿಸುತ್ತಿರುವ ವ್ಯಕ್ತಿಯನ್ನು ವಿರುದ್ಧ ದಿಕ್ಕಿನಲ್ಲಿ ದಾಟುವುದು 


¡BA 


ವೇಗ = St + Sm ದೂರ 
ದೂರ ರೈಲಿನ ಉದ್ದ ಸಮಯ 


sie 
Byes MAD Bokal 


E 


Tiaa WSC Bosse 


pr 24 kph 


(5 ೬೬) Xe x10 
Q 


x x19 [15] 
| 


Q. A train running at speed of 30kmph crosses a man 
running at speed of 6kmph in opposite direction in 18 
seconds. Find train length? 

ಪ್ರತಿ ಗಂಟೆಗೆ 30 ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 18 
ಸೆಕೆಂಡುಗಳಲ್ಲಿ ವಿರುದ್ದ ದಿಕ್ಕಿನಲ್ಲಿ ಪ್ರತಿ ಗಂಟೆಗೆ 6 ಕಿಲೋಪೀಟರ್‌ 
ವೇಗದಲ್ಲಿ ಚಲೆಸುವ ವ್ಯಕ್ತಿಯನ್ನು' ದಾಟುತ್ತದೆ. ರೈಲಿನ ಉದ್ದವನ್ನು 
ಕಂಡುಹಿಡಿಯಿರಿ. 


a)150m b)200m c)180m d)240m 


sp a IshwarGiri | © 8660070677 


App in PlayStore 


Q. ಪ್ರತಿ ಗಂಟೆಗೆ 30 ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 18 ಸೆಕೆಂಡುಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ 
ಪ್ರತಿ ಗಂಟೆಗೆ 6 ಕಿಲೋಮೀಟರ್‌ ವೇಗದಲ್ಲಿ ಚಲೆಸುವ ವ್ಯ Sabah, ದಾಟುತ್ತದೆ. ರೈಲಿನ ಉದ್ದವನ್ನು 
ಕೆಂಡುಹಿಡಿಯಿಕ. 


a)150m b)200m c)180m d)240m 


0 


> “+ 
Soha 4 a EAL 


S AM = gem 
E 


mg re a IshwarGiri | © 8660070677 


App in PlayStore 


Q. A train running at speed of 60 kmph crosses a man 
running at speed of 12 kmph in opposite direction in 
24 seconds. Find train length? 

ಪ್ರತಿ ಗಂಟೆಗೆ 60ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 24 
ಸೆಕೆಂಡುಗಳಲ್ಲಿ ವಿರುದ್ದ ದಿಕ್ಕಿನಲ್ಲಿ ಪ್ರತಿ ಗಂಟೆಗೆ 12 ಕಿಲೋಮೀಟರ್‌ 
ವೇಗದಲ್ಲಿ ಚಲೆಸುವ ವ್ಯಕ್ತಿಯನ್ನು' ದಾಟುತ್ತದೆ. ರೈಲಿನ ಉದ್ದವನ್ನು 
ಕಂಡುಹಿಡಿಯಿರಿ. 


a)440m b)480m c)500m d)570m 


ಆ a IshwarGiri | © 8660070677 


* App in PlayStore 


Q. ಪ್ರತಿ ಗಂಟೆಗೆ 60ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 24 ಸೆಕೆಂಡುಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ 
ಪ್ರತಿ ಗಂಟೆಗೆ 12 ಕಿಲೋಮೀಟರ್‌ ವೇಗದಲ್ಲಿ ಚೆಲಿಸುವ ವ್ಯ ಕ್ರಿಯನ್ನು ದಾಟುತ್ತದೆ. ರೈಲಿನ ಉದ್ದವನ್ನು 
ಕೆಂಡುಹಿಡಿಯಿರಿ. 


2)440m ೫48081 c)500m d)570m 
y 
HE AS Y 24 om“ 
ya maz 


ಎ a IshwarGiri | © 8660070677 


App in PlayStore 


ಪರಸ್ಪರ ಒಂದೇ ದಿಕ್ಕಿನಲ್ಲಿ ದಾಟುವುದು 


SES | 


ಪರಸ್ಪರ ಒಂದೇ ದಿಕ್ಕಿನಲ್ಲಿ ದಾಟುವುದು 


ವೇಗ = St - Sm 
ದೂರ = ರೈಲಿನ ಉದ್ದ 


Q. A train is running with a speed of 62kmph. In 15 
seconds it will pass a man who is running at 8 kmph in 
the same direction in which the train is going. Find the 


length of train? 

ಗಂಟೆಗೆ 62 ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 15 
ಸೆಕೆಂಡುಗಳಲ್ಲಿ ಅದೇ ದಿಕ್ಕಿನಲ್ಲಿ ಪ್ರತಿ ಗಂಟೆಗೆ 8 ಕಿಲೋಮೀಟರ್‌ 
ವೇಗದಲ್ಲಿ ಓಡುತ್ತಿರುವ ವ್ಯ ಕ್ರಿಯನ್ನು ದಾಟುತ್ತದೆ. ರೈಲಿನ ಉದ್ದವನ್ನು 
ಕಂಡುಹಿಡಿಯಿರಿ. 


a) 225 b) 250 c) 190 d)200 


ರಾ a IshwarGiri | © 8660070677 


App in PlayStore 


Q. ಗಂಟೆಗೆ 62 ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 15 ಸೆಕೆಂಡುಗಳಲ್ಲಿ ಅದೇ ದಿಕ್ಕಿನಲ್ಲಿ ಪ್ರತಿ 
ಗಂಟೆಗೆ 8 ಕಿಲೋಮೀಟರ್‌ ವೇಗದಲ್ಲಿ ಓಡುತ್ತಿರುವ ವ್ಯಕ್ತಿಯನ್ನು ದಾಟುತ್ತದೆ. ರೈಲಿನ ಉದ್ದವನ್ನು 


ಕಂಡುಹಿಡಿಯಿರಿ. 
225 b) 250 c) 190 d)200 
> 
Da = ಇ 
(೩-೪೨) GENS us = gs 
=> 


Download = IshwarGiri 


App in PlayStore 


® 8660070677 


Q. A train is running with a speed of 95kmph. In 14 
seconds it will pass ೩ man who is running at 5 kmph in 
the same direction in which the train is going. Find the 


length of train? 

ಗಂಟೆಗೆ 95 ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 14 
ಸೆಕೆಂಡುಗಳಲ್ಲಿ ಅದೇ ದಿಕ್ಕಿನಲ್ಲಿ ಪ್ರತಿ ಗಂಟೆಗೆ 5 ಕಿಲೋಮೀಟರ್‌ 
ವೇಗದಲ್ಲಿ ಓಡುತ್ತಿರುವ ವ್ಯ ಕ್ರಿಯನ್ನು ದಾಟುತ್ತದೆ. ರೈಲಿನ ಉದ್ದವನ್ನು 
ಕಂಡುಹಿಡಿಯಿರಿ. 


೩) 320 b) 400 €) 350 d)300 


| IshwarGiri | © 8660070677 


App in PlayStore 


Q. ಗಂಟೆಗೆ 95 ಕಿಲೋಮೀಟರ್‌ ವೇಗದಲ್ಲಿ ಚಲಿಸುವ ರೈಲು 14 ಸೆಕೆಂಡುಗಳಲ್ಲಿ ಅದೇ ದಿಕ್ಕಿನಲ್ಲಿ ಪ್ರತಿ 
ಗಂಟೆಗೆ 5 ಕಿಲೋಮೀಟರ್‌ ವೇಗದಲ್ಲಿ ಓಡುತ್ತಿರುವ ವ್ಯಕ್ತಿಯನ್ನು ದಾಟುತ್ತದೆ. ರೈಲಿನ ಉದ್ದವನ್ನು 
ಕಂಡುಹಿಡಿಯಿರಿ. 


a) 320 b) 400 €) 350 d)300 


೧೪.2 sos xs lu = 4M 
95 ANAM gk Ji 


Download & Ishwarđiri ® 8660070677 


App in PlayStore 


Q. Two trains of speed 72 km/hr and 18 km/hr respectively are 
moving in the same direction. The fast moving train crosses a 
man of slow moving train in 30 second. Tell the length of fast 
moving train? 

ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 72 ಕಿಮೀ ಮತ್ತು 18 ಕಿಮೀ ವೇಗದಲ್ಲಿ ಎರಡು 
ರೈಲುಗಳು MODES. ವೇಗವಾಗಿ ಚಲಿಸುವ ರೈಲು ನಿಧಾನವಾಗಿ ಚಲಿಸುವ 
3,0308 ವ್ರ Saba) 30 ಸೆಕೆಂಡುಗಳಲ್ಲಿ ದಾಟುತ್ತದೆ, ವೇಗವಾಗಿ ಚಲಿಸುವ 
ರೈಲಿನ ಉದ್ದವನ್ನು ತಿಳಿಸಿ? 

(a) 500 metre (b) 350 metre (c) 400 metre (d) 450 metre 


Weep IshwarGiri | © 8660070677 


Q. ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 72 ಕಿಮೀ ಮತ್ತು 18 ಕಿಮೀ ವೇಗದಲ್ಲಿ ಎರಡು ರೈಲುಗಳು 
ಚಲಿಸುತ್ತಿವೆ. ವೇಗವಾಗಿ ಚಲಿಸುವ ರೈಲು ನಿಧಾನವಾಗಿ ಚಲಿಸುವ ರೈಲಿನಲ್ಲಿನ ವ್ಯಕ್ತಿಯನ್ನು30 
ಸೆಕೆಂಡುಗಳಲ್ಲಿ ದಾಟುತ್ತದೆ. ವೇಗವಾಗಿ ಚಲಿಸುವ ರೈಲಿನ ಉದ್ದವನ್ನು ತಿಳಿಸಿ? | 

(a) 500 metre  (b) 350 metre (c) 400 metre (d) 450 metre 


3 
- ya 
12-192) N, Kurz nn 


Download = ee © 8660070677 


App in PlayStore 


Q. Two trains of speed 85 km/hr and 35 km/hr respectively are 
moving in the same direction. The fast moving train crosses a 
man of slow moving train in 27 second. Tell the length of fast 
moving train? 

ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 85 ಕಿಮೀ ಮತ್ತು 35 ಕಿಮೀ ವೇಗದಲ್ಲಿ ಎರಡು 
ರೈಲುಗಳು MODES. ವೇಗವಾಗಿ ಚಲಿಸುವ ರೈಲು ನಿಧಾನವಾಗಿ ಚಲಿಸುವ 
BOOS 3 Saba) 27 ಸೆಕೆಂಡುಗಳಲ್ಲಿ ದಾಟುತ್ತದೆ. ವೇಗವಾಗಿ ಚಲಿಸುವ 
ರೈಲಿನ ಉದ್ದವನ್ನು ತಿಳಿಸಿ? 

(a) 375 metre (b) 350 metre (c) 400 metre (d)325 metre 


ine IshwarGiri | © 8660070677 


Q. ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 85 ಕಿಮೀ ಮತ್ತು 35 ಕಿಮೀ ವೇಗದಲ್ಲಿ ಎರಡು ರೈಲುಗಳು 
ಚಲಿಸುತ್ತಿವೆ. ವೇಗವಾಗಿ ಚಲಿಸುವ ರೈಲು ನಿಧಾನವಾಗಿ ಚಲಿಸುವ ರೈಲಿನಲ್ಲಿನ ವ್ಯಕ್ತಿಯನ್ನು 27 
ಸೆಕೆಂಡುಗಳಲ್ಲಿ ದಾಟುತ್ತದೆ. ವೇಗವಾಗಿ ಚಲಿಸುವ ರೈಲಿನ ಉದ್ದವನ್ನು ತಿಳಿಸಿ? 

f 375 metre (0) 350 metre (c) 400 metre  (d)325 metre 


LS 4 


-3D XS = A 
SOA = VE: 


DT ಇ IshwarGiri | © 8660070677 


App in PlayStore 


Q. A 280 metre long train crosses a man in 20 seconds 
while crosses a tunnel in 50 second. What is the length 
of the tunnel? 

280 ಉದ್ದದ ರೈಲು 20 ಸೆಕೆಂಡುಗಳಲ್ಲಿ ವ್ಯಕ್ತಿಯೊಬ್ಬನನ್ನು ದಾಟುತ್ತದೆ 
ಮತ್ತು ಅದೇ ರೈಲು ಸುರಂಗವನ್ನು ದಾಟಲು 50 ಸೆಕೆಂಡುಗಳನ್ನು 
ತೆಗೆದುಕೊಂಡರೆ ಸುರಂಗದ ಉದ್ದ? 


a)450m  b)420m c)400m  d)500m 


a, || IshwarGiri | © 8660070677 


Q. 280 ಉದ್ದದ ರೈಲು 20 ಸೆಕೆಂಡುಗಳಲ್ಲಿ ವ್ಯಕ್ತಿಯೊಬ್ಬನನ್ನು ದಾಟುತ್ತದೆ ಮತ್ತು ಅದೇ ರೈಲು 
ಸುರಂಗವನ್ನು ದಾಟಿಲು 50 ಸೆಕೆಂಡುಗಳನ್ನು ತೆಗೆದುಕೊಂಡರೆ ಸುರಂಗದ ಉದ್ದ? 


a)450m b)420m “400m d)500m 


ಎ a IshwarGiri | © 8660070677 


App in PlayStore 


ದಾಟುವ ಸಮಯ = 20 sec 


< ರೈಲಿನ ಉದ್ದ = 280m > 


< ರೈಲಿನ ಉದ್ದ =280 m> ದಾಟುವ ಸಮಯ = 50 sec 


EE 


< ಸುರಂಗದ wg =? > 


Q. A 360 metre long train crosses a poll in 12 seconds 
while crosses a bridge in 30 second. What is the length 
of the bridge? 

360 ಮೀಟರ್‌ ಉದ್ದದ ರೈಲು 12 ಸೆಕೆಂಡುಗಳಲ್ಲಿ ಕಂಬವನ್ನು 
ದಾಟಿದರೆ, ಅದೇ ರೈಲು ಸೇತುವೆಯನ್ನು 30 ಸೆಕೆಂಡುಗಳಲ್ಲಿ ದಾಟುತ್ತದೆ. 
ಸೇತುವೆಯ ಉದ್ದ ಎಷ್ಟು? 


a)540m b)600m c)450m d)500m 


Pe, | L IshwarGiri | © 8660070677 


Q. 360 ಮೀಟರ್‌ ಉದ್ದದ ರೈಲು 12 ಸೆಕೆಂಡುಗಳಲ್ಲಿ ಕಂಬವನ್ನು ದಾಟಿದರೆ, ಅದೇ ರೈಲು 
ಸೇತುವೆಯನ್ನು 30 ಸೆಕೆಂಡುಗಳಲ್ಲಿ ದಾಟುತ್ತದೆ. ಸೇತುವೆಯ ಉದ್ದ ಎಷ್ಟು? 
a)540m b)600m c)450m d)500m 


Download = Ishwarđiri ® 8660070677 


App in PlayStore 


ಆ ರೈಲಿನ ಉದ್ದ = 360m > ದಾಟುವ ಸಮಯ = 12 sec 


< ರೈಲಿನ ಉದ್ದ- 360 m> Fe; ದಾಟುವ ಸಮಯ = 30 sec 


< ಸೇತುವೆಯ ಉದ್ದ?» 


Q. A man is standing on a 900 metre long platform a train 
crosses the platform in 25 seconds but it crosses that man in 10 
seconds. What is the length of the train? 

ಒಬ್ಬ ವ್ಯಕ್ತಿ 990 ಮೀಟರ್‌ ಉದ್ದದ ಪ್ಲಾಟ್‌ಫಾರ್ಮ್‌ ಮೇಲೆ ನಿಂತಿದ್ದಾನೆ, ರೈಲು 25 
ಸೆಕೆಂಡುಗಳಲ್ಲಿ ಪ್ಲಾಟ್‌ಫಾರ್ಮ್‌ ಅನ್ನು ದಾಟುತ್ತದೆ ಆದರೆ ಅದು ಆ ಮನುಷ್ಯನನ್ನು 10 
ಸೆಕೆಂಡುಗಳಲ್ಲಿ ದಾಟುತ್ತದೆ. ರೈಲಿನ. ಉದ್ದ ಎಷ್ಟು? 


(a) 500 metre (0) 600 metre (c) 750 metre (d) 400 metre 


ಅ nie a IshwarGiri | © 8660070677 


App in PlayStore 


Q. ಒಬ್ಬ ವ್ಯಕ್ತಿ 900 ಮೀಟರ್‌ ಉದ್ದದ ಪ್ಲಾಟ್‌ಫಾರ್ಮ್‌ ಮೇಲೆ ನಿಂತಿದ್ದಾನೆ, ರೈಲು 25 ಸೆಕೆಂಡುಗಳಲ್ಲಿ 
ಪ್ಲಾಟ್‌ಫಾರ್ಮ್‌ ಅನ್ನು ದಾಟುತ್ತದೆ ಆದರೆ ಅದು ಆ ಮನುಷ್ಯನನ್ನು 10 ಸೆಕೆಂಡುಗಳಲ್ಲಿ ದಾಟುತ್ತದೆ. 
ರೈಲಿನ ಉದ್ದ ಎಷ್ಟು? 

(a) 500 metre (0) 600 metre (c) 750 metre (0) 400 metre 


Download ಸಾ _ © 8660070677 


App in PlayStore 


Q. A man is standing on a 480 metre long platform a train 
crosses the platform in 35 seconds but it crosses that man in 25 
seconds. What is the length of the train? 

ಒಬ್ಬ ವ್ಯಕ್ತಿ 480 ಮೀಟರ್‌ ಉದ್ದದ ಪ್ಲಾಟ್‌ಫಾರ್ಮ್‌ ಮೇಲೆ ನಿಂತಿದ್ದಾನೆ, ರೈಲು 35 
ಸೆಕೆಂಡುಗಳಲ್ಲಿ ಪ್ಲಾಟ್‌ಫಾರ್ಮ್‌ ಅನ್ನು ದಾಟುತ್ತದೆ ಆದರೆ ಅದು ಆ ಮನುಷ್ಯನನ್ನು 25 
ಸೆಕೆಂಡುಗಳಲ್ಲಿ ದಾಟುತ್ತದೆ. ರೈಲಿನ ಉದ್ದ ಎಷ್ಟು? 


(a) 960 metre (0) 1000 metre (€) 1200 metre (d) 1500 metre 


ಅ a IshwarGiri | ಐ 8660070677 


App in PlayStore 


Q. ಒಬ್ಬ ವ್ಯಕ್ತಿ 480 ಮೀಟರ್‌ ಉದ್ದದ ಪ್ಲಾಟ್‌ಫಾರ್ಮ್‌ ಮೇಲೆ ನಿಂತಿದ್ದಾನೆ, ರೈಲು 35 ಸೆಕೆಂಡುಗಳಲ್ಲಿ 
ಪ್ಲಾಟ್‌ಫಾರ್ಮ್‌ ಅನ್ನು ದಾಟುತ್ತದೆ ಆದರೆ ಅದು ಆ ಮನುಷ್ಯನನ್ನು 25 ಸೆಕೆಂಡುಗಳಲ್ಲಿ ದಾಟುತ್ತದೆ. 
ರೈಲಿನ ಉದ್ದ ಎಷ್ಟು? 

(a) 960 metre (b) 1000 metre (c) 1200 metre (0) 1500 metre 


Download ಸಾ | © 8660070677 


App in PlayStore | 


Q. A train passes two platform of lengths 200 m and 500 m in 25 
seconds and 40 seconds respectively. The length of the train is 
ಒಂದು ರೈಲು 200 ಮೀ ಮತ್ತು 500 ಮೀ ಉದ್ದದ ಎರಡು ಪ್ಲಾಟಫಾರಂಗಳನ್ನು 
ಕ್ರಮವಾಗಿ 25 ಸೆಕೆಂಡುಗಳು 'ಮತ್ತು 40 ಸೆಕೆಂಡುಗಳಲ್ಲಿ ಹಾದುಹೋಗುತ್ತದೆ. 
ಹಾಗಾದರೆ ರೈಲಿನ ಉದ್ದ ಎಷ್ಟು? 


(a) 400 m (b) 300 m (c) 500 m (d) 200 m 


Per, M IshwarGiri | © 8660070677 


Q. ಒಂದು ರೈಲು 200 ಮೀ ಮತ್ತು 500 ಮೀ ಉದ್ದದ ಎರಡು ಪ್ಲಾಟಫಾರಂಗಳನ್ನು ಕ್ರಮವಾಗಿ 25 
ಸೆಕೆಂಡುಗಳು ಮತ್ತು 40 ಸೆಕೆಂಡುಗಳಲ್ಲಿ ಹಾದುಹೋಗುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? 
(a) 400 m (b) 300 m (c) 500 m (d) 200 m 


Download = una © 8660070677 


App in PlayStore 


<ರೈಲಿನ ಉದ್ದ =? > ದಾಟುವ ಸಮಯ = 25 sec 


< tado ಉದ್ದ = 500m > 


ರೈಲಿನ ಉದ್ದ? > < 9,08 ಉದ್ದ?» 
Saas. Sas. 
= aze. 


< atado ಉದ್ದ = 200m > ದಾಟುವ ಸಮಯ = 25 sec ಇಪ್ಲಾಟ್ಛಾರಂ ಉದ್ದ = 500m > ದಾಟುವ ಸಮಯ = 40 sec 


25s ( PL1 +TL) 
40s ( PL2 +TL) 


200m (PL1) 
500m (PL2) 


Q. A train passes two tunnels of lengths 240 m and 360 m in 40 
seconds and 52 seconds respectively. The length of the train is 
ಒಂದು ರೈಲು 240 ಮೀ ಮತ್ತು 360 ಮೀ ಉದ್ದದ ಎರಡು ಸುರಂಗಗಳನ್ನು 
ಕ್ರಮವಾಗಿ 40 ಸೆಕೆಂಡುಗಳು Da 52 ಸೆಕೆಂಡುಗಳಲ್ಲಿ ಹಾದುಹೋಗುತ್ತದೆ. 
ಹಾಗಾದರೆ ರೈಲಿನ ಉದ್ದ ಎಷ್ಟು? 


(a) 180 m (b) 120 m (c) 200 m (d) 160 m 


App agen IshwarGiri | © 8660070677 


Q. ಒಂದು ರೈಲು 240 ಮೀ ಮತ್ತು 360 ಮೀ ಉದ್ದದ ಎರಡು ಸುರಂಗಗಳನ್ನು ಕ್ರಮವಾಗಿ 40 
ಸೆಕೆಂಡುಗಳು ಮತ್ತು 52 ಸೆಕೆಂಡುಗಳಲ್ಲಿ ಹಾದುಹೋಗುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? 
(a) 180 m (b) 120 m (c) 200 m (d) 160 m 


DN a IshwarGiri | © 8660070677 


App in PlayStore 


“ರೈಲಿನ ಉದ್ದ? > ದಾಟುವ ಸಮಯ = 40 sec 


< ata do ಉದ್ದ = 360m > 


ರೈಲಿನ avg =? > < 8,98 ಉದ್ದ?» 
Saas. Sas. 
= = 


<a do ಉದ್ದ = 240m > ದಾಟುವ ಸಮಯ = 40 sec ಇಪ್ಲಾಟ್ಛಾರಂ ಉದ್ದ = 360m > ದಾಟುವ ಸಮಯ = 52 sec 


40s (PL1+TL) 
52s (PL2+TL) 


240m (PL1) 
360m (PL2) 


Q. A train running at a speed of 30 m/s crosses a pole in 15 sec 
less than the time it requires to cross a bridge 4 times its length 
at the same speed. What is the length of the bridge? 

30 ಮೀ./ಸೆಕೆಂಡ್‌ ವೇಗದಲ್ಲಿ ಚಲಿಸುವ ರೈಲು, ಅದೇ ವೇಗದಲ್ಲಿ ಕಂಬವನ್ನು 
ದಾಟಲು, ಅದರ 4 ಪಟ್ಟು ಉದ್ದ ಇರುವ ಸೇತುವೆಯನ್ನು ದಾಟಲು ಬೇಕಿರುವ 
ಸಮಯಕ್ಕಿಂತ 15 ಸೆಕೆಂಡ್‌ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಸೇತುವೆಯ ಉದ್ದ 
ಎಷ್ಟು? 

(a) 450 m (b) 300m  (c) 560 m (d) 600 m 


ee | _ IshwarGiri | © 8660070677 


Q. 30 ಮೀ./ಸೆಕೆಂಡ್‌ ವೇಗದಲ್ಲಿ ಚಲಿಸುವ ರೈಲು, ಅದೇ ವೇಗದಲ್ಲಿ ಕಂಬವನ್ನು ದಾಟಲು, ಅದರ 4 
ಪಟ್ಟು ಉದ್ದ ಇರುವ ಸೇತುವೆಯನ್ನು ದಾಟಲು ಬೇಕಿರುವ ಸಮಯಕ್ಕಿಂತ 15 ಸೆಕೆಂಡ್‌ ಕಡಿಮೆ ಸಮಯ 
ತೆಗೆದುಕೊಳ್ಳುತ್ತದೆ. ಸೇತುವೆಯ ಉದ್ದ ಎಷ್ಟು? 

(a) 450 m (b) 300 m (c) 560 m (d) 600 m 


Download = Iskwartliri ® 8660070677 


App in PlayStore 


Q. A train running at a speed of 40 m/s crosses a pole in 24 sec 
less than the time it requires to cross a bridge 3 times its length 
at the same speed. What is the length of the bridge? 

40 ಮೀ./ಸೆಕೆಂಡ್‌ ವೇಗದಲ್ಲಿ ಚಲಿಸುವ ರೈಲು, ಅದೇ ವೇಗದಲ್ಲಿ ಕಂಬವನ್ನು 
ದಾಟಲು, ಅದರ 3 ಪಟ್ಟು ಉದ್ದ ಇರುವ ಸೇತುವೆಯನ್ನು ದಾಟಲು ಬೇಕಿರುವ 
ಸಮಯಕ್ಕಿಂತ 24 ಸೆಕೆಂಡ್‌ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಸೇತುವೆಯ ಉದ್ದ 
ಎಷ್ಟು? 

(a) 900 m (b) 960 m (c) 720 m (d) 800 m 


ee 8 IshwarGiri | © 8660070677 


Q. 40 ಮೀ./ಸೆಕೆಂಡ್‌ ವೇಗದಲ್ಲಿ ಚಲಿಸುವ ರೈಲು, ಅದೇ ವೇಗದಲ್ಲಿ ಕಂಬವನ್ನು ದಾಟಲು, ಅದರ 3 
ಪಟ್ಟು ಉದ್ದ ಇರುವ ಸೇತುವೆಯನ್ನು ದಾಟಲು ಬೇಕಿರುವ ಸಮಯಕ್ಕಿಂತ 24 ಸೆಕೆಂಡ್‌ ಕಡಿಮೆ ಸಮಯ 
ತೆಗೆದುಕೊಳ್ಳುತ್ತದೆ. ಸೇತುವೆಯ ಉದ್ದ ಎಷ್ಟು? 

(a) 900 m (b) 960 m (c) 720 m (d) 800 m 


Download = Ishwarđiri ® 8660070677 


App in PlayStore 


ರೈಲು ವ್ಯಕ್ತಿ, ಕಂಬ ಅಥವಾ ಮರವನ್ನು ದಾಟುವುದು 


Pa,  (_ IshwarGiri | © 8660070677 


App eee IshwarGiri | © 8660070677 


ape IshwarGiri | © 8660070677 


Pe || IshwarGiri | ಐ 8660070677 


ರೈಲು ವ್ಯಕ್ತಿ, ಕಂಬ ಅಥವಾ ಮರವನ್ನು ದಾಟುವುದು 


e 


= = PE 
=m == 


| = ರೈಲಿನ ಉದ್ದ + 0 


ವೇಗ = ಕೇವಲ ರೈಲಿನ 
ವೇಗ 


Per | IshwarGiri | ಅ 8660070677 


Q. Find the time taken by a 240 m long train, moving 
at a speed of 15 mps, to cross the light pole on the 
platform. 

ಪ್ಲಾಟ್‌ಫಾರ್ಮ್‌ನಲ್ಲಿದ್ದ ಲೈಟಿನ ಕಂಬ ದಾಟಲು 15 mps ವೇಗದಲ್ಲಿ 
ಚಲಿಸುವ, 240 ಮೀಟರ್‌ ಉದ್ದದ ರೈಲು ತೆಗೆದುಕೊಂಡ ಸಮಯವನ್ನು 
ಕಂಡುಹಿಡಿಯಿರಿ. 


೩)16 s b)12 s 018 d)15 s 


Pa 1 IshwarGiri | ಐ 8660070677 


Q. ಪ್ಲಾಟ್‌ಫಾರ್ಮ್‌ನಲ್ಲಿದ್ದ ಲೈ ಟಿನ ಕಂಬ ದಾಟಲು 15 mps ವೇಗದಲ್ಲಿ ಚಲಿಸುವ, 240 ಮೀಟರ್‌ 
ಉದ್ದದ ರೈಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಿರಿ. 
೫165 b)12 s ‘O18 s d)15s 


Deo | L IshwarGiri | © 8660070677 


App in PlayStore 


Q. Find the time taken by a 500 meters long train, 
moving at a speed of 72 kmph, to cross the flagpole on 
the platform. 

ಪ್ಲಾಟ್‌ಫಾರ್ಮ್‌ನಲ್ಲಿದ್ದ ಧ್ವಜಸ್ತಂಭ ದಾಟಲು 72 kmph ವೇಗದಲ್ಲಿ 
ಚಲಿಸುವ, 500 ಮೀಟರ್‌ ಉದ್ದದ ರೈಲು ತೆಗೆದುಕೊಂಡ ಸಮಯವನ್ನು 
ಕಂಡುಹಿಡಿಯಿರಿ. 


a)20 s b)30 s c)25 s d)27 s 


app IshwarGiri | ಐ 8660070677 


Q. ಪ್ಲಾಟ್‌ಫಾರ್ಮ್‌ನಲ್ಲಿದ್ದ ಧ್ವಜಸ್ತಂಭ ದಾಟಲು 72 kmph ವೇಗದಲ್ಲಿ ಚಲಿಸುವ, 500 ಮೀಟರ್‌ 
ಉದ್ದದೆ ರೈಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯಿರಿ. 
೫20 s b)30 s 925 s d)27 s 


pe a IshwarGiri | © 8660070677 


App in PlayStore 


ರೈಲು ಕ್ರಮಿಸುವ ದೂರ = ಸೇತುವೆಯ ಉದ್ದ* ರೈಲಿನ ಉದ್ದ 
ವೇಗ = ಕೇವಲ ರೈಲಿನ ವೇಗ 


Q. A train moving at a speed of 54kmph crosses a river 
bank of 200m wide. This train is 400m long and how 


long will it take for the train to cross completely? 
54kmph ವೇಗದಲ್ಲಿ ಹೋಗುತ್ತಿರುವ ರೈಲೊಂದು 200m ಅಗಲದ ನದಿ 


ದಂಡೆಯನ್ನು ದಾಟುತ್ತಿದೆ. ಈ ರೈ ಲು 400 ಮೀ ಉದ್ದವಿದ್ದು ರೈಲು 
ಸಂಪೂರ್ಣವಾಗಿ ಹೊರಬರಲು ನಿಷು ಸಮಯ ತಗಲುತ್ತದೆ? 

( In seconds) 

a)40 b)30 c)50 d)25 


Wiper (DL IshwarGiri | © 8660070677 


Q. 54kmph ವೇಗದಲ್ಲಿ ಹೋಗುತ್ತಿರುವ ರೈಲೊಂದು 200m ಅಗಲದ ನದಿ ದಂಡೆಯನ್ನು ದಾಟುತ್ತಿದೆ. 
ಈ ರೈಲು 400 ಮೀ ಉದ್ದವಿದ್ದು ರೈಲು ಸಂಪೂರ್ಣವಾಗಿ ಹೊರಬರಲು ಎಷ್ಟು ಸಮಯ ತಗಲುತ್ತದೆ? 

( In seconds) 

a)40 b)30 c)50 d)25 


ಎ a IshwarGiri | © 8660070677 


App in PlayStore 


Q. A train traveling at 90 km / hr enters a 350m long 
tunnel. How long does it take to cross the tunnel if the 
train is 400m lon 

90kmph ವೇಗದಲ್ಲಿ ಹೋಗುತ್ತಿರುವ ರೈಲೊಂದು 350ಮೀ ಉದ್ದದ 
ಸುರಂಗವನ್ನು ಪ್ರ ವೇಶಿಸುತ್ತದೆ . ಈರೈ 5 400ಮೀ ಉದ್ದವಿದ್ದು ರೈ ಲು 
ಸುರಂಗದಿಂದ ಸಂಪೂರ್ಣವಾಗಿ sen ಎಷ್ಟು ಸಮಯ” 
ತಗಲುತ್ತದೆ? ( In seconds ) 


a)20 b)30 c)24 d)36 


Pe || IshwarGiri | © 8660070677 


Q. 90kmph ವೇಗದಲ್ಲಿ ಹೋಗುತ್ತಿರುವ ರೈಲೊಂದು 350ಮೀ ಉದ್ದದ ಸುರಂಗವನ್ನು ಪ್ರವೇಶಿಸುತ್ತದೆ 
. ಈ ರೈಲು 400ಮೀ ಉದ್ದವಿದ್ದು ರೈಲು ಸುರಂಗದಿಂದ ಸಂಪೂರ್ಣವಾಗಿ ಹೊರಬರಲು ಎಷ್ಟು ಸಮಯ 
ತಗಲುತ್ತದೆ? (In seconds) 

a)20 b)30 c)24 d)36 


Dan a IshwarGiri | © 8660070677 


App in PlayStore 


